ಶ್ರೀಮತಿ ಸಿ. ಆರ್‌. ಶ್ಯಾಮಲ* 


ಜೆಳಕಿಗೆ ಬಂದಿರದ ಅಂಬರೇಶ್ವರ ದೇವಾಲಯ 


ಮುಂಬಯೀಯಿಂದ ಪುಣೆಗೆ ಹೋಗುವ ರೆ ೈಲು ಬಣ್ಣಕ್ಕೆ ತಿರುಗಿದ್ದರೆ ಕೆಲವು ಕಡೆ ಹಳದಿಯಣಗಿದೆ. ಈ 
ಮಾರ್ಗದಲ್ಲಿ ಅಂಬರನಾಥ ನಿಲ್ದಾಣ ಸಿಗುತ್ತದೆ. ಇದು ಕಟ್ಟಡವು ಚಾಲುಕ್ಕ ಆಥವಾ ಹೇವಕಾಡ ಪಂಥ ರೀತಿಯಲ್ಲಿ 
ಕೊಲಾಬಾ ತಾಲ್ಲೂಕಿನ ಥಾನಾ ಜಿಲ್ಲೆಗೆ ಒಳಪಟ್ಟಿದೆ. ಬಹುಕೋಣಾಕಾರವಾಗಿ ಎಂದರೆ ನಕ್ಷತ್ರಾಕಾರವಾಗಿದೆ. 
ಇಲ್ಲಿ ಇಳಿದು ಪೂರ್ವಾಭಿಮುಖವಾಗಿ ಮೂರು ನಾಲ್ಕು ಈ ದೇವಾಲಯವು ಪಶ್ಚಿ ವಕಾಭಿಮುಖವಾಗಿದ್ದು ಗರ್ಭ 
ಕಿ. ಮೀ. ಹೋದರೆ ವಾಲ್ಡನ್‌ ನದಿಯ ಒಂದು ಶಾಖೆ ಗೃಹ, ಅಂತರಾಳ ಹಾಗೂ ಸಭಾಮಂಟಪಗಳಿಂದ ಕೊಡಿ 
ಹರಿಯುವುದು ಕಂಡುಬರುತ್ತದೆ. ಈ ಹೊಳೆಯನ್ನು ದ್ಮಾಗಿದೆ. ಸುತ್ತಲೂ ಪ್ರದಕ್ಷಿಣಾಪಥವಿದೆ. ಈ 
ದಾಟಿ (ಈಗ ಸೇತುವೆ ಕಟ್ಟಿದ್ದಾರೆ) ಆ ಕಡೆಯ ದಡಕ್ಕೆ ದೇವಾಲಯಕ್ಕೆ ಉತ್ತರ, ಪಶ್ಚಿಮ ಹಾಗೂ ದಕ್ಷಿಣ 
ಹೋದರೆ ಸುಂದರವಾದ ಒಂದು ಪುರಾತನ ದೇವಾಲಯ ದಿಕ್ಕಿನಲ್ಲಿ. ಮೂರು ಪ್ರವೇಶ ದ್ವಾರಗಳಿವೆ. 
ವನ್ನು ಕಾಣುತ್ತೇವೆ. ಇದೇ ಇಲ್ಲಿಯ ಅಂಬರೇಶ್ವರ ಪುರಾತನ ಕಾಲದ ಎರಡು ನಂದಿಗಳಿವೆ. ಒಂದು 
ದೇವಾಲಯ. ಇದನ್ನು ನೋಡಿದಾಗ ಡಂಬಳದ ಈಶ್ವರ ಅಲಂಕೃತಗೊಂಡ ನಂದಿ, ಕಾಲದ ಹೊಡೆತಕ್ಕೆ ಒಡೆದಿದೆ. 
ದೇವಾಲಯಂ, ಇಟ್ಟಗಿ (ಕೊಪ್ಪಳ)ಯ ಮಹದೇವ ಇನ್ನೊಂದು ಸಾದಾ ನಂದಿ ಇದೆ. ಆದ್ದರಿಂದ ಮುಖ್ಯ 
ಹಾಗೂ ಲಕ್ಷ್ಮೇಶ್ವರದ ಸೋಮನಾಥ ದೇವಾಲಯಗಳು ಪ್ರವೇಶದ್ವಾರ ಪಶ್ಚಿಮ ದಿಕ್ಕಿನಲ್ಲಿದೆ. ಈ ದ್ವಾರ 
ಕಣ್ಮುಂದೆ. ಸುಳಿಯುವುವು. ಈ ಅಂಬರೇಶ ರ ಮಂಟಪಗಳಿಗೆ ಗುಮ್ಮಟಗಳಿವೆ. ಈ ದ್ದಾ ರ ವಂಂಟಪಗಳು 
ದೇವಾಲಯದ ಒಂದು-ಒಂದೂವರೆ ಕಿ.ಮೀ ಪಶ್ಚಿಮದಲ್ಲಿ ಸುವರಾರು. ೧೨ ಅಡಿ ಇದ್ದು ಚತುಸ್ರಾಕಾರವಾಗಿದೆ. 
ಒಂದು ಹಳ್ಳಿಯಿದೆ. ಈ ಹಳ್ಳಿಗೂ, ಈ ಹಳ್ಳಿಯಿಂದಾಗಿ ಗುಮ್ಮಟಗಳು ಸುಂದರವಾಗಿ ಕೆತ್ತಿರುವ ನಾಲ್ಕು ಜೊತೆ 
ನಿಲ್ದಾಣಕ್ಕೂ ಈ ದೇವಾಲಯದಿಂದಲೇ ಅಂಬರನಾಥ ಕಂಬಗಳ ಮೇಲೆ ನಿಂತಿವೆ. 
ಎಂಬ ಹೆಸರು ಬಂದಿದೆ. ಈ ಸ್ಥಳ ಎತ್ತರವಾದ 


ಪ್ರದೇಶದಿಂದ ಆವೃತವಾಗಿದೆ. ದಕ್ಷಿಣದಲ್ಲಿ ತಾವಳಿ ದ್ವಾರಮಂಟಪಗಳ ಹೊಸಲುಗಳು ಹಂಸಗಳ 
ಮತ್ತು ಶ್ರೀಮಲಂಗ ಎಂಬ ಬೆಟ್ಟಗಳು ನಿಂತಿವೆ. ಸಾಲಿನಿಂದ ಕೆತ್ತಲ್ಪಟ್ಟು, ಸುಂದರವಾಗಿ ತೋರುವುವು. 
ಆದರೂ ಅಲ್ಲಲ್ಲಿ ಸವೆದ ಭಾಗವನ್ನೂ ಕಾಣುತ್ತೇವೆ. 
ಅಂಬರೇಶ್ವರ ದೇವಾಲಯವು ತಗ್ಗಿನಲ್ಲಿದೆ. ಒಳಗೆ ಉತ್ಕೃಷ್ಟವಾದ ಕೆತ್ತನೆ ಕೆಲಸ ಮಾಡಿದಂತಹ ೧೨ 
ಇದನ್ನು ಕರಿಶಿಲೆ (ಅಗ್ನಿಶಿಲೆ)ಯಿಂದ ಕಟ್ಟಲಾಗಿದೆ. ಆದರೆ ಕಂಬಗಳಿರುವ ಸುವರಾರು ೨೨ ಅಡಿ ಉದ್ದಗಲದ ವಿಶಾಲ 
ಈಗ ಕರಿಕಲ್ಲು ಗಾಳಿ ಬಿಸಿಲು ಮಳೆಯಿಂದಾಗಿ ಅಲ್ಲಲ್ಲಿ ವಾದ ಸಭಾಮಂಟಪ. ಮಧ್ಯದಲ್ಲಿ ನಾಲ್ಕು ಇಂಚು 
ಹಾವಸೆಯಿಂದಲೋ, ಬೂಸಲು ಬಂದೋ ಬೂದು ಎತ್ತರದಲ್ಲಿ ಸುಮಾರು ೧೩ ಅಡಿಯ ಒಂದು ಚೌಕವಿದ್ದು, 
* ನಿವೃತ್ತ ಕನ್ನಡ ಅಧ್ಯಾಪಕಿ ಮುಂಬೈ 


ಇತಿಹಾಸ ದರ್ಶನ [7] ರ್ಳ 


ಈ ಚೌಕದ ಸುತ್ತಲೂ ಇರುವ ನಾಲ್ಕು ಕಂಬಗಳ ಕೆತ್ತನೆ 
ಯಂತೂ ವರ್ಣಿಸಲಸದಳ. ಒಂದೊಂದು ಕಂಬದಲ್ಲಿಯೂ 
ಒಂದೊಂದು ಭಂಗಿಯಲ್ಲಿ ಗಣಪತಿಯ ಮೂರ್ತಿಯನ್ನು 
ಕೆತ್ತಿ ನಿಲ್ಲಿಸಲಾಗಿದೆ. ಈ ಕಂಬಗಳು ಸುವರಾರು ಹತ್ತು 
ಅಡಿ ಎತ್ತರವಿದೆ. ಅವುಗಳ ರಚನೆ ಅಡಿಯಲ್ಲಿ ಹತ್ತು ಅಡಿ 
ಇದ್ದು , ಮೇಲೆ ಅರ್ಧದ ನಂತರ ಐದು ಅಡಿ ಇವೆ. 
ಅವು ಕೆಳಗೆ ಚೌಕೋನಾಕಾರದಲ್ಲಿದ್ದು ಅನಂತರ ಅಷ್ಟ 
ಕೋನದಲ್ಲಿ ಬೆಳೆದು ಕೊನೆಗೆ ಮೇಲೆ ವರ್ತುಳಾಕಾರದಲ್ಲಿ 
ಮುಕ್ತಾಯಗೊಳ್ಳುತ್ತದೆ. ಈ ಕಂಬಗಳ ಮೇಲೆ ಮದನ 
ಕೆ ಗೊಂಬೆಗಳು, ವಿವಿಧ ಭಂಗಿಯಲ್ಲಿಯ ಮೂರ್ತಿಗಳನ್ನು 
ಕೆತ್ತಿದ್ದಾರೆ... ಮೇಲ್ನೋಟಕ್ಕೆ ಇವು ಒಂದೇ ರೀತಿಯಾಗಿ 
ತೋರಿದರೂ ಸೂಕ್ಷ್ಮವಾಗಿ ವೀಕ್ಷಿಸಿದಾಗ ಅವುಗಳ 
ವೈತ್ಯಾಸ ಜೋಡಿಗಳಲ್ಲಿರುವುದು ಕಂಡುಬರುತ್ತದೆ. ಈ 
ಕಂಬಗಳ ಮೇಲೆ ಸಭಾಮಂಟಪದ ಗುಮ್ಮಟ ಅಥವಾ 
ಭುವನೇಶ ರಿ ಇದೆ. ಮಧ್ಯದಲ್ಲಿ ಕಮಲದ ಆಕೃತಿ ಇದ್ದು 
ಅದರ ಸುತ್ತಲೂ ಐದು ವರ್ತುಳ ರೇಖೆಗಳಿವೆ. ಇವುಗಳ 
ಸುತ್ತಲೂ ಬಳ್ಳಿ ಎಲೆಗಳನ್ನೂ ಕೆಲವು ರೇಖಾಚಿತ್ರಗಳನ್ನೂ 
ಈ ಗುಮ್ಮಟದ ಅಂಚಿನಲ್ಲಿ ಕೆಲವು ಮೂರ್ತಿಗಳನ್ನೂ 
ಕೊರೆದಿದ್ದಾರೆ. 


ದ್ವಾರಮಂಟಪ, ಸಭಾಮಂಟಪ ಹಾಗೂ ಗರ್ಭ 
ಗೃಹಗಳಿಗೆ ಬೇರೆ ಬೇರೆ ಗೋಪುರಗಳಿವೆ. ಪಶ್ಚಿವಾ 
ದ್ವಾರಮಂಟಪದ ಗೋಪುರದ ಕಳಸವನ್ನು ಇತ್ತೀಚೆಗೆ 
ಏರಿಸಿದ್ದಾರೆ. ಬಹಂಶಃ ಯಾವುದಾದರೂ ದಾಳಿಯಲ್ಲಿ 
ಅದು ನಾಶವಾಗಿರಬೇಕು. 


ಸಭಾಮಂಟಪದ ಪೂರ್ವಕ್ಕೆ ಅಂತರಾಳವಿದೆ. ಇಲ್ಲಿ 
ಗರ್ಭಗೃಹದೆ ಪ್ರವೇಶದ್ವಾರವಿದೆ. ಈ ದ್ವಾರದ ಎರಡೂ 
ಕಡೆಗಳಲ್ಲಿ ಗೂಡುಗಳಿವೆ. ಈ ದ್ವಾ ರದಲ್ಲೂ ಸುಮಾರು 
ಒಂದಡಿ ಎತ್ತರದ ಹೊಸಲಿದೆ. ಅಜರ ಮೇಲೆ ಕೊರೆ 
ದಿರುವ ಹಂಸಗಳ ಸಾಲು ಮನಸೆಳೆಯುತ್ತವೆ. ಇದರ 
ಮೇಲ್ಭಾಗದಲ್ಲಿ ಯೋಗಾಸನದಲ್ಲಿರುವ ಶಿವ, ಆನೆ, ಹುಲಿ 
ಮತ್ತು ಇನ್ನೂ ಇತರ ಆಕೃತಿಗಳಿವೆ. ಈ ಆಕೃತಿಗಳು 
ಸವೆದಿರುವುದರಿಂದ, ಅಸ್ಪಷ್ಟವಾಗಿ ಗೋಚರಿಸುವುವು. 
ಗರ್ಭಗೃಹದ ದ್ವಾರದ ಎಡಬಲಗಳಲ್ಲಿ ಮೂರು 
ಮೂರು ಮಾನವಾಕೃತಿಗಳಿವೆ. ಬಾಗಿಲಿನ ಹತ್ತಿರ 
ವಿರುವ ಎರಡೂ ಆಕೃತಿಗಳು ಹೆಣ್ಣಿನದಾಗಿದ್ದು, ತಲೆಗೆ 


೫೦ 


ಆಭರಣ ಹಾಗೂ ಇತರ ಆಭರಣಗಳನ್ನು ಧರಿಸಿದಂತಿವೆ. 
ಮಧ್ಯದಲ್ಲಿರುವ ಎರಡೂ ಕಡೆಯ ಗಂಡು ಆಕೃತಿಗಳು 
ಶಂಖಾಕಾರದ ಟೊಪ್ಪಿಗೆಯನ್ನು ಧರಿಸಿ, ಎಡ ಕೈಯಲ್ಲಿ 
ಏನನ್ನೋ ಹಿಡಿದಿರುವಂತಿವೆ. ಇವರಿಬ್ಬರು ರಾಜರಾಣಿ 
ಯರಿರಬಹಂದು. ಮೂರನೆಯ ಆಕ ಕೃತಿಗಳು ಸವೆದ 
ಹೋದ ಕಾರಣ ರಾಜಪುರೋಹಿತನೋ ಮುಂತ್ರಿಯೋ 


ಇರುವಂತೆ ತೋರುವುವು. ಚಿಕ್ಕ ಚಿಕ್ಕ ಆಕಾರದ 
ಮೂರ್ತಿಗಳೆಲ್ಲಾ  ಪುರಜನರಿರಬಹುದು. ಗೋಡೆ 
ಗಳಲ್ಲಿ ಕಂಬಗಳ ಗುರುತುಗಳು ಕಂಡುಬರುತ್ತವೆ 


ಇಲ್ಲಿಯ ಹೊಸಲನ್ನು ದಾಟಿ ಹೋದರೆ ಸುವಕಾರು ೧೩ 
ಅಡಿ ಕೆಳಗೆ ಗರ್ಭಗೃಹವಿದೆ. 


ಗರ್ಭಗೃಹಕ್ಕೆ ಹೋಗಲು ಒರಟಾದ, ಅಸಮವಾದ 
ಒಂಭತ್ತು ಮೆಟ್ಟಿಲುಗಳನ್ನು ಇಳಿಯಬೇಕು. ಗರ್ಭಗೃಹ 
ಒಂದು ಗುಹೆಯಂತಿದೆ. ಇದು ಸುಮಾರು ೧೪ ಅಡಿ 
ಚೌರಸವಾಗಿದೆ. ಸುತ್ತಲಿನ ಗೋಡೆಗಳಲ್ಲಿ: ಯಕಾವ 
ಕೆತ್ತನೆಯ ಕೆಲಸವೂ ಇಲ್ಲದ ಕಲ್ಲುಗಳನ್ನು ಜೋಡಿಸಿರುವ 
ಗೋಡೆಗಳು. ಮಧ್ಯದಲ್ಲಿ ಎರಡು ಶಿವಲಿಂಗಗಳಿವೆ. ಅವು 


ಗಳಲ್ಲಿ ಒಂದು ಸ್ವಯಂಭೂಲಿಂಗ, ಸ್ವಲ್ಪ ಎತ್ತರದಲ್ಲಿ 
ಗೋಡೆಗಳು ಕಿರಿದಾಗುತ್ತಾ ಕೊನೆಗೆ ವರ್ಶುಳಾಕಾರ 


ವಾಗಿದೆ. ಈ ವರ್ತುಳಾಕಾರದ ಮೇಲೆ ಗರ್ಭಗೃಹದ 
ಶಿಖರ ಇದ್ದಿರಬೇಕು. ಈಗ ಅದು ಬಿದ್ದು ಹೋಗಿದೆ. 
ಗರ್ಭಗೃಹದ ನಾಲ್ಕೂ ಮೂಲೆಗಳಲ್ಲಿ ದೀಪ ಹಚ್ಚಿ ಡಲು 


ಗೂಡುಗಳಿವೆ. ಹಾ ಉತ್ತರದ ಗೋಡೆಯಲ್ಲಿ 
ಕೆಳಗೆ ನೆಲಕ್ಕೆ ತಗಲಿ ಒಂದು ಕಿಂಡಿ ಇದೆ. ಲಿಂಗಗಳಿಗೆ 
ಪೂಜೆ ವರಾಡಿ ಹಾಲು-ನೀರು ಎಲುಂಖೆಯಂ 


ಯಿಂದ ಹಾಯ್ದು ನದಿಗೆ ಹೋಗಿ 

ಸೇರುತ್ತದಂತೆ, fois €ಯ ದಿಕ್ಕಿನಲ್ಲಿ ನೆಲದಿಂದ ಸ್ವಲ್ಪ 
ಎತ್ತರದಲ್ಲಿ ಒಂದು ಕಿಂಡಿ ಇದೆ. ಇದು ಒಂದು ಕೊಳವೆ 
ಯಾಕಾರದಲ್ಲಿದ್ದು ಸ್ವಲ್ಪ ಓರೆಯಾಗಿ ಮೇಲೆರುತ್ತಾ 
ಹೋಗುತ್ತದೆ. ಡರ ಹೊರ ಭಾಗ ಸ್ವಲ್ಪ ಅಗಲವಾಗಿ 
ತೊಟ್ಟಿ ಯಾಕಾರದಲ್ಲಿದೆ. ಒಳಗೆ ಶಿವನ ಮಾಡಿ 
ಎದ್ದುನಿಂತು ಈ ಕಿಂಡಿಯಿಂದ ನೋಡಿದರೆ ಶ್ರೀಮಲಂಗ 
ಬೆಟ್ಟ ಕಾಣುತ್ತದೆ. ಒಳಗೆ ಬರಲು ಸಾಧ್ಯವಾಗದಿದ್ದರೆ 
ಹೊರಗಡೆಯಿಂದ ದೇವರಿಗೆ ಹಾಲು-ನೀರನ್ನು ತೊಟ್ಟಿ 
ಯಲ್ಲಿ ಹಾಕಿದರೆ ಅದು ನೇರವಾಗಿ ಸ್ವಯಂಭೂ ಲಿಂಗದ 


ಇತಿಹಾಸ ದರ್ಶನ 


ಮೇಲೆಯೇ ಬೀಳುತ್ತದೆ. ಆ ಕಿಂಡಿಯ .ಮುಖಾಂತರ 
ದೇವರ ದರ್ಶನವನ್ನೂ ಪಡೆಯಬಹುದು. 


ಈ ದೇವಾಲಯವು ಸುವಕಾರುಾ ೬೦ ಅಡಿ ಉದ್ದ 
ವಿದೆ. ನೆಲದಿಂದ ಮೇಲೆ ಯಕಾವ ರೀತಿಯ ಕೆತ್ತನೆಯೂ 
ಇಲ್ಲದಂತಹ ತಳವಿನ್ಮಾಸ. ಅದರ ಮೇಲೆ ಕೀರ್ತಿ 
ಮುಖನ ಸಾಲು. ಕೀರ್ತಿಮುಖ ಶಿವಗಣರಲ್ಲಿ ಒಬ್ಬನು. 
ಅದರ ಮೇಲಿನ ಚಿತ್ರಪಟ್ಟಿ ಆನೆ. ಅದರ ಮೇಲೆ ಚಿತ್ರ 
ಪಟ್ಟಿ. ಅದರ ಮೇಲೆ ಸಂಗೀತಗಾರರ ಪಟ್ಟಿ. ಮಧ್ಯ 
ಮಧ್ಯದಲ್ಲಿ ಗಣಪತಿ, ಲಕ್ಷ್ಮಿ, ವಿಷ್ಣು, ಪಾರ್ವತಿ, 
ಈಶ್ವರ, ಮುಂ. ಅದರ ಮೇಲೆ ದೇವತೆಗಳು. ಈ 
ಭಿತ್ತಿಶಿಲ್ಪಗಳು ಆಧಾರ ಪೀಠಗಳ ಮೇಲಿವೆ. ಇವು 
ದೊಡ್ಡದಾಗಿವೆ, ಪ್ರತಿಯೊಂದು ಶಿಲ್ಪಗಳು ಸುಂದರವಾಗಿ, 
ಕಲಾಪೂರ್ಣವಾಗಿ ಹಾಗೂ ಭಾವಯಖಜಕ್ಕವಾಗಿವೆ. ಈ 
ದೇವಾಲಯದಲ್ಲಿಯ ಕೆಲವು ವಿಶಿಷ್ಟವಾದ ಮೂರ್ತಿಗಳ 
ಬಗ್ಗೆ ಕೆಲವು ವಿವರವನ್ನು ಇಲ್ಲಿ ಹೇಳಲಾಗಿದೆ- 


೧. ಉತ್ತರದ ಕಡೆಗೆ ಗರ್ಭಗೃಹದ ಶಿಖರದ 
ಮೇಲೆ ಸಂಜೀವಿನೀ ಪರ್ವತವನ್ನು ಎತ್ತಿ ಹಾರುತ್ತಿರುವ 
ಹನುಮಂತ. 


೨. ಗೆಜಾಸುರ ನಥೆ : ಶಿವನ ಹಿಂಭಾಗದಲ್ಲಿ 
ಆನೆಯ ದೇಹ, ಎಡತೊಡೆಯ ಹತ್ತಿರ ಅನೆಯ ಶಿರ, 


ಶಿವ ತ್ರಿಶೂಲದಿಂದ ಗಜಾಸುರನನ್ನು ಕೊ 


ಬ 
ಇದು ಗರ್ಭಗೃಹದ ಹೊರವಲಯದಲ್ಲಿ ದಕ್ಷಿಣದಲ್ಲಿದೆ. 


೩. ಮಾರ್ಕಂಡೇಯನ ಕಥೆ : ಲಿಂಗವನ್ನು 
ಅಪ್ಪಿಕುಳಿತ ಬಾಲಕ ಮಾರ್ಕಂಡೇಯ, ಕೋಣನ ಮೇಲೆ 
ಕುಳಿತಿರುವ ಯಮ, ಲಿಂಗದಿಂದ ಪ್ರಕಟನಾದ ಶಿವ. 


೪, ತ್ರಿಮುಖಿ ಶಿವ: ಶಿವನ ಮೂರು 
ಮುಖಗಳು. ಮೂರೂ ಮುಖಗಳಿಗೆ ಜಟೆ ಹಾಗೂ 
ಮುಕುಟಗಳಿವೆ. ಕೊರಳಲ್ಲಿ ಹಾರ, ಸೊಂಟಪಟ್ಟಿ, 
ಕೈಕಾಲುಗಳಲ್ಲಿ ಆಲಂಕಾರಗಳು ಎಲ್ಲವೂ ಸುಂದರವಾಗಿವೆ. 
ಎರಡೂ ಕೈಗಳ ವಖಂಭಾಗ ಭಗ್ನವಾಗಿವೆ, ಎಡಗೆ ೈಯಲ್ಲಿ 
ಸರ್ಪ ಹಿಡಿದಿದ್ದಾನೆ, ಸ್ವಲ್ಪಭಾಗ ಕಾಣುತ್ತದೆ. ಎರಡೂ 
ಕಡೆಗಳಲ್ಲಿ ಸಣ್ಣ ಅಕಾರಗಳಲ್ಲಿ ಎರಡೆರಡು ಗಣಗಳಿವೆ. 


& pS 
ಇತಿಹಾಸ ದರ್ಶನ 


ಈ ಮೂರ್ತಿ ಪೂರ್ವದಿಕ್ಕಿನ ಕಡೆ ಮುಖ ವಾಡಿ ನಿಂತಿದೆ. 
ಗರ್ಭಗೃಹದ ಹಿಂಬದಿಯಲ್ಲಿದೆ. 


೫. ಲಿಂಗಪೂಜೆ : ಮಧ್ಯದಲ್ಲಿ ಕಂಬದಂತಹ 
ಲಿಂಗವಿದೆ. ಅದರ ಮೇಲೆ ಒಬ್ಬ ವ್ಯಕ್ತಿ (ನಾಲ್ಕು ತಲೆ 
ಯಿರುವುದರಿಂದ ಬ್ರಹ್ಮನಿರಬೇಕು) ಆಕಾಶಕ್ಕೆ ಹಾರು 
ತ್ತಿರುವಂತೆ, ಮತ್ತೊಬ್ಬ ವ್ಯಕ್ತಿ ಮಧ್ಯದಲ್ಲಿ ಧ್ಯಾನಾಸಕ್ತ 
(ಶಿವನಿರಬೇಕು)ನಂತೆ, ಮೂರನೆಯ ವ್ಯಕ್ತಿ ಕಿರೀಟ ಧರಿಸಿ 
ಕೈಯಲ್ಲಿ ಏನನ್ನೊ ಹಿಡಿದು (ವಿಷ್ಣು ಇರಬೇಕು) 
ಪಾತಾಳಕ್ಕೆ ಹೋಗುತ್ತಿರುವಂತಿದೆ. ಲಿಂಗದ ಎಡಗಡೆ 
ಬ್ರಹ್ಮ, ಬಲಗಡೆ ವಿಷ್ಣು ಕೈಮುಗಿದು ನಿಂತಿದ್ದಾರೆ. 


ಆ 


, ಆಕಾಶದಿಂದ ದೇವತೆಗಳು ಪುಷ್ಪವ ೈಷ್ಟಿ ವಕಾಡುತ್ತಿದ್ದಾರೆ. 


ಇದು ಆ ಲಿಂಗದ ಪೂಜೆಯ ಮಹತ್ವವನ್ನು ಹೇಳುವಂತಿದೆ. 
ಈ ಶಿಲಾಕೃತಿ ಗರ್ಭಗೃಹದ ಆಗ್ನೇಯ ದಿಕ್ಕಿನಲ್ಲಿ, 
ಗಜಾಸುರ ವಧೆಯ ಪಕ್ಕದಲ್ಲಿದೆ. 

೬. ಗರ್ಭಗೃಹದ ಉತ್ತರ ಭಾಗದ ಸ್ವಲ್ಪ 
ಮೇಲೆ ಗೋಪುರದ ಹತ್ತಿರ ಧ್ಯಾನಾಸಕ್ತನಾಗಿರುವ 
ಮಹೇಶ್ವರ. 


೭. ಮಹಾಕಾಳಿ ; ಧ್ಯಾನಸ್ಥ ಮಹೇಶ್ವರನ 
ಕೆಳಗೆ ಮುಂಡಗಳ ವಕಾಲೆಯನ್ನು ಧರಿಸಿ, ಅಷ್ಟಭುಜ 
ಗಳುಳ್ಳ, ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಹಿಡಿದು, 
ನೃತ್ಯಭಂಗಿಯಲ್ಲಿರುವ ಮಹಾಕಾಳಿ. 


೮, ಮಹಾಕಾಳಿಯ ಗೂಡಿನ:ಕೆಳಗೆ ಮತ್ತೊಂದು 
ಗೂಡು. ಅದರೆಲ್ಲಿ ಮೂರು ತಲೆಯುಳ್ಳ ಗಡ್ಡಗಳಿರುವ 
ಒಂದು ಮೂರ್ತಿ. ಎಡ ತೊಡೆಯ ಮೇಲೆ ಒಂದು 
ಹೆಣ್ಣಿನ ಆಕೃತಿ. ಅದಾವ ಮೂರ್ತಿ ಎಂದು ಅಲ್ಲಿ 
ವಿಚಾರಿಸಿದಾಗ ಕೆಲವರು ಇದು ಬ್ರಹ್ಮ, ವಿಷ್ಣು, 
ಮಹೇಶ್ವರರ ತ್ರಿಮೂರ್ತಿ ಎಂದರು. ಮತ್ತೆ ಕೆಲವರು 
ಬ್ರಹ್ಮ ಎಂದರು. ಆದರೆ ತೊಡೆಯ ಮೇಲೆ ಕುಳಿತಿರು 


ವುದು ಸಾವಕಾನ್ಯವಾಗಿ ಪಾರ್ವತಿಯೇ. ಆದ್ದರಿಂದ ಈ 
ಮೂರ್ತಿ ಪಾರ್ವತಿ ಸಹಿತನಾದ' ಮಹೇಶ್ವರನೇ 
ಇರಬೇಕು. 


೯. ತ್ರಿಮುಖ ಸ್ರಿ: ಮೂರು ಮುಖವುಳ್ಳ 
ಹೆಣ್ಣಾಕೃತಿಯನ್ನು ರ್ಭಗೃಹದ ದಕ್ಷಿಣದಲ್ಲಿ ಕಾಣ 


೫೧ 


ಬಹುದು. ಕೆಲವರು ಇದು ಗಂಗಾ, ಯಮುನಾ ಮತ್ತು 
ಸರಸ್ವತಿ ಎಂದರು. ಇನ್ನು ಕೆಲವರು ಲಕ್ಷ್ಮಿ, ಸರಸ್ವತಿ 
ಮತ್ತು ಪಾರ್ವತಿ ಎಂದರು. ಅಂತು ಅಲಂಕೃತಳಾದ, 
ಕಣ್ಣು ಮೂಗು ನೇರವುಳ್ಳ, ಮೂರು ಶಲೆಗಳುಳ್ಳ 
ಒಂದು ಹೆಣ್ಣಿನ ಆಕೃತಿ... 

೧೦, ವಿಷ್ಣು : ನಾಲ್ಕು ಕೈಗಳು, ಶಂಖ, 
ಚಕ್ರ ಮತ್ತು ಕಮಲಗಳನ್ನು ಹಿಡಿದಿದ್ದಾನೆ. ಬಲಗೈ 
ಯನ್ನು “ಇದೇ ವೈಕುಂಠ'ವೆಂದು ಶೋರಿಸುತ್ತಿದ್ದಾನೆ. 
ಕಿರೀಟಧಾರಿಯರಾಗಿ, ಎಲ್ಲಾ ರೀತಿಯ ಅಲಂಕಾರಗಳನ್ನೂ 


ಧರಿಸಿ ನೈಯತ್ಯ ದಿಕ್ಕಿನಲ್ಲಿ ನಿಂತಿದ್ದಾನೆ. ಎಡಬಲ ಕಡೆ 


ಗಳಲ್ಲಿ ವಿಷ್ಣುವಿನ ಬೇರೆ ಬೇರೆ ರೀತಿಯ ಮೂರ್ತಿಗಳಿವೆ. 


೧೧, ವಾಯುವ್ಯ ದಿಕ್ಕಿನಲ್ಲಿ, ಉತ್ತರದ ಕಡೆ 
ಮುಖ ಮಾಡಿ ನಿಂತಿರುವ ವಿಷ್ಣುವಿನ ವರಾಹ 
ಅವತಾರದ ಸುಂದರ ಮೂರ್ತಿಯನ್ನು ಕಾಣಬಹುದು. 


೧೨, ಸಭಾಗೃಹದ ಉತ್ತರದ ಕಡೆಯ ಬಲಗಡೆ 
ನೃಸಿಂಹನ ಆಕೃತಿ ಭಗ್ನಾವಸ್ಥೆಯಲ್ಲಿದೆ. ಬಾಗಿಲಿನ 
ಹೊಸಲಿನ ಮೇಲೆ ಹಿರಣ್ಯ ಕಶ್ಯಪನನ್ನು ಅಡ್ಡವಾಗಿ 
ತೊಡೆಯ ಮೇಲೆ ಮಲಗಿಸಿಕೊಂಡು, ನಖಗಳಿಂದ ಅವನ 
ಹೊಟ್ಟೆಯನ್ನು ಸೀಳುತ್ತಿರುವ ರೀತಿಯಲ್ಲಿದೆ. ಪಕ್ಕ 
ದಲ್ಲಿಯೇ ಬಲಗಡೆ ಪ್ರಹ್ಲಾದ ಕೈ ಮುಗಿದು ನಿಂತಿ 
ದ್ದಾನೆ. 

೧೩. ಗೆರುಡಾರೂಢ ವಿಷ್ಣು: ಮಾನವ 
ರೂಪದಲ್ಲಿರುವ ಆ ಮೂರ್ತಿ ಆಕಾಶಕ್ಕೆ ಹಾರುವಂತಿದೆ. 
ಅವನ ಭುಜದ ಮೇಲೆ ವಿಷ್ಣು ಶಂಖ ಚಕ್ರಸಹಿತನಾಗಿ 
ಆರೂಢನಾಗಿದ್ದಾನೆ. ಗರುಡನ ಹರಡಿದ ಕೈಕೆಳಗೆ ರೆಕ್ಕೆ 
ಯನ್ನು ಕೊರೆದಿದೆ. ಗರುಡನ ಮುಖ ಭಗ್ಗವಾಗಿದೆ. 


೧೪. ಲಕ್ಷ್ಮಿ: ಶಂಖ ಚಕ್ರ ಸಹಿತವಾಗಿ, 
ಅಭಯ ಹಸ್ತವನ್ನು ತೋರಿಸುತ್ತದೆ... ಈ ಮೂರ್ತಿ 
ತ್ರ್ಯಂತ ಸುಂದರವಾಗಿದೆ. 


೧೫. ಮಹಿಷಾಸುರ ಮರ್ದಿನಿ, ಚಂಡಿಕಾ ಇನ್ನೂ 
ಇತಿರ ಮೂರ್ತಿಗಳನ್ನೂ ಇಲ್ಲಿ ಕಾಣಬಹುದು. ಪೂರ್ವ 
ದಲ್ಲಿ ನೆಲದ ಮೇಲಿನ ಗೂಡಿನಲ್ಲಿ ಭಗ್ನವಾದಂತಹ 
ಗಣಪತಿಯಿದೆ. .. ಮೊದಲು ಇದು ಒಳಗಡೆ ಸಭಾ 
ಮಂಟಪದಲ್ಲಿ ಗೂಡಿನಲ್ಲಿತ್ತಂತೆ. ಉತ್ತರ ಪ್ರವೇಶ 
೫೨ 


ದ್ವಾರದ ಎಡಗಡೆಗೆ ಒಂದು ಸಣ್ಣ ದೇವಸ್ಥಾನವಿದೆ. 
ಇದರ ದ್ವಾರ ಬಂಧ, ಬಾಗಿಲಿನ ಚೌಕಟ್ಟಿನ ಮೇಲ್ಭಾಗ 
ಎಲ್ಲಾ ಮುಖ್ಯ ದೇವಾಲಯದಲ್ಲಿಯಂತೆಯೇ ಇದೆ. 
ಮದಧ್ಯದಲ್ಲಿ ಒಂದು ಅಡಿ ಎತ್ತರದ, ಮೂರು ಅಡಿ 
ವರ್ತುಳದ ಒಂದು ಶಿಲೆ ಇದೆ. ಇದನ್ನು ಪಾರ್ವತಿಯ 
ಮಂದಿರವೆಂದು ಹೇಳುತ್ತಾರೆ.ಇದೂ ಕೂಡ ಸ್ವಯಂಭೂ. 
ಇದರ ಮೇಲೆ ಕೂಡ ಕೆಲವು ಆಕೃತಿಯನ್ನು ಕಾಣ 
ಬಹುದು. :' ಈ ರೀತಿಯ ಪಾರ್ವತಿಯ ಮಂದಿರ 
ಇದೊಂದೇ ಎನಿಸುತ್ತದೆ. 

ಮಂಟಪ, ನವರಂಗ ಹಾಗೂ ಗರ್ಭಗೃಹವಿದೆ. 
ಯೊಂದಕ್ಕೂ ಗೋಪುರಗಳು. ಈ ದೇವಾಲಯದಲ್ಲಿ 
ನವರಂಗ (ಸಭಾಮಂಟಪ)ದ ಮೇಲಿನ ಗೋಪುರವು 
ಮೆಟ್ಟಲು ಮೆಟ್ಟಲಾಗಿ ಮೇಲೇರಿದೆ.  ಮಧ್ಯಮಧ್ಯದಲ್ಲಿ 
ಚಿತ್ರಪಟ್ಟಿಗಳನ್ನೂ ವಿಗ್ರಹಗಳನ್ನೂ ಕಾಣಬಹುದು. 
ಗರ್ಭಗೃಹದ ಗೋಪುರವು ಬಿದ್ದುಹೋಗಿದ್ದರೂ ಉಳಿ 
ದಿರುವ ಅವಶೇಷಗಳಿಂದ ಅದು ಸೂಚ್ಯಾಕಾರವಾಗಿ 
ಎತ್ತರವಾಗಿತ್ತೆಂದು ಹೇಳಬಹುದು. 


ಚಾಲುಕ್ಕರ ವಾಸ್ತುಶಿಲ್ಪದ ಶೈಲಿಯಂತೆ 


ಚಾಲುಕ್ಕರು ಶೈವ, ವೆ ೈಷ್ಣವ ಸಮನ್ವಯ ಸಾಧಕ 
ರಾಗಿದ್ದುದರಿಂದ ಶೈವ ದೇವಾಲಯದಲ್ಲಿ ವಿಷ್ಣುವಿನ 


ಕೆಲವು ಮೂರ್ತಿಗಳನ್ನೂ ಕಾಣಬಹುದು. 


ಚಾಲುಕ್ಕರ ಕಾಲದ ದೇವಾಲಯ ಇದಾಗಿತ್ತೆಂದು 
ಹೇಳಲು ಈ ದೇವಾಲಯದ ಉತ್ತರ ಭಾಗದ ಒಳ 
ಬಾಗಿಲುವಾಡದ ಮೇಲೆ ಸಂಸ್ಕೃತದಲ್ಲಿ ಆರು ಸಾಲಿನ 
ಒಂದು ಶಾಸನ ಕೊರೆಯಲ್ಪಟ್ಟಿತ್ತು ಎಂದು ಔರಂಗಾ 
ಬಾದ್‌ನ ವಾಸ್ತುಶಿಲ್ಪ ಸಂಶೋಧನಾ ಇಲಾಖೆ 
ಯವರು ಹೇಳಿದ್ದಾರೆ. ಆ ಶಾಸನದಲ್ಲಿ ಹೀಗಿದೆ- 
ಶ್ರಾವಣ ಶುದ್ಧ ಶುಕ್ರವಾರ ಸಂವತ ೯೮೨ (ಕ್ರಿ.ಶ. 
೧೦೬೦ರಲ್ಲಿ) ಮಹಮಂಡಲೇಶ್ವರ ಮಾಮ್ಹ ಣಿರಾಜದೇವನ 
ಆಳ್ವಿಕೆಯಲ್ಲಿ ರಾಜಪುರೋಹಿತ ಮತ್ತು ಮೂರು ಜನ 
ಇತರೇ ಅಧಿಕಾರಿಗಳು ಈ ದೇವಾಲಯವನ್ನು ಅವನ 
ಸಹೋದರ ಮಹಾಮಂಡಲೇಶ್ವರ ಚಿತ್ತರಾಜದೇವನ 
(ಕ್ರಿ. ಶ. ೮೧೦-೧೨೪೦) ಹೆಸರಿನಲ್ಲಿ ಕಟ್ಟಿಸಿದರು. ಈ 
ಸಹೋದರರು ಶಿಲಾಹಾರ ವಂಶದವರು. ಮೆಹಾಮೆರಾತ್ಯ 
ಬಿಂಬಪ್ಪಯ್ಯ, ಮಹಾಪ್ರಧಾನ ನಾಗನಯ್ಯ, ಲೇಖಸಂಧಿ 
ವಿಗ್ರಹಿ ವಾಕಡ್ಡಯ್ಯ, ಮಹಾಸಂಧಿವಿಗ್ರಹಿ ಜಗಳಯ್ಯ್ಯ 


ಹ್‌ 
ಇತಿಹಾಸ ದರ್ಶನ 


ಮುಖ್ಯ ಭಂಡಾರಿ ಮಹಾದೇವಯ್ಯ ದ್ವಿ ತೀಯ ಭಂಡಾರಿ 
ಭೈಲಯ್ಯ ಮೊದಲಾದ ಪಾರುಪತ್ಯಗಾರರ ಸಹಕಾರದಿಂದ 
ಅರಸನು ರಾಜ್ಯವಾಳಿದನು:; ಆಗ ರಾಜ್ಯವು ಸುಭಿಕ್ಷ 
ವಾಗಿತ್ತು... ರಾಜಗುರು ನಾಭೆಟ, ಮರಿರಾಜಗುರು 
ವಿಲಾಂಡ ಶಿವಭಟ್ಟ. ಜಿಲ್ಲಾ ಸಾಮಂತ ಶ್ರೀ ಸಿವರಾಜ 
(ಒಂಭತ್ತು ಅಕ್ಷರಗಳು ಹೋಗಿವೆ) ಇವರುಗಳು ಅಂಬರ 
ನಾಥ ದೇವಾಲಯವನ್ನು ಪಾಟಪಲ್ಲಿಯ ಮಹಾಮಂಡಲೇ 
ಶ್ವರ ಚಿತ್ತರಾಜನ ಹೆಸರಿನಲ್ಲಿ ಕಟ್ಟಿಸಿದರು. ಭಾಗಲನಿಂದ 
ಜೀಣ್ಣೋದಾ ರ ಮಾಡಲಾಯಿತು. (1.B.B.R.A.S. 
೫11 ೩೩5) ಇದರಲ್ಲಿ ಬಂದಿರುವೆ ಹೆಸರುಗಳೆಲ್ಲ ಕನ್ನಡ 
ದವುಗಳೆನ್ನಿಸುತ್ತವೆ. 


ಇಮ್ಮಡಿ ಜಯಸಿಂಹನ ಮೊದಲನೆ ಮಗ ಇಮ್ಮಡಿ 
ಸೋಮೇಶ್ವರನು ಕ್ರಿ. ಶ. ೧೦೪೨ ರಿಂದ ೧೦೬೮ ರವರೆಗೆ 
ರಾಜ್ಯ ಆಳಿದನು. ಆದರೆ ಅವನು ಭೋಗಜೀವಿ, 
ಕರ್ತವ್ಯ ವಿಮುಖನು ಆದ್ದರಿಂದ ಅವನ ತಮ್ಮ ೬ನೆಯ 
ವಿಕ್ರಮಾದಿತ್ಯನು ರಾಜ್ಯಭಾರ ನೋಡಿಕೊಳ್ಳುತ್ತಿದ್ದನು 
(ಕರ್ನಾಟಕ ಪರಂಪರೆ, ಸಂ. ೧). ಇವನ ಕಾಲದಲ್ಲಿ 


ಶಿಲಾಹಾರ ವಂಶಸ್ಥನಾದ  ಮಹಾಮಂಡಲೇಶ್ವರ 
ಮಾಮ್ವುಣಿರಾಜ ಮತ್ತು ಅವನ ಸಹೋದರ ಮಹಾ 
ಮಂಡಲೇಶ್ವರ ಚಿತ್ತರಾಜದೇವ ಇವರು ಠಾಣಾ ಮತ್ತು 
ಕೊಲಾಬಾ ಜಿಲ್ಲೆಗಳನ್ನು ಆಳುತ್ತಿರಬೇಕು. ಯಾಕಿಂದರೆ 
ಇವರ ರಾಜಧಾನಿ ಪುರಿಯಾಗಿತ್ತು. ಅದು ಈಗಿನ 
ಕೊಂಕಣದಲ್ಲಿರುವ ಘೋರಪುರಿಯಾಗಿದೆ (ಕರ್ನಾಟಕ 
ಸಂಸ್ಕೃತಿ ಸಮೀಕ್ಷಿ). 


ಇದೇ ಶೈಲಿಯ ದೇವಾಲಯಗಳು ವಾಳ್ಕೇಶ್ವರ 
ಮತ್ತು ನಾಸಿಕ ಹತ್ತಿರವಿರುವ ಸನ್ನಾರ ಗ್ರಾಮಗಳಲ್ಲಿಯೂ 
ಕಂಡುಬರುತ್ತವೆ. ಇದೆಲ್ಲದರ ಮೇಲಿಂದ ಅಂಬರೇಶ್ವರ 
ದೇವಾಲಯವು ಚಾಲುಕ್ಯರ ಕಾಲದಾಗಿದ್ದು , ಇದು 
ಕನ್ನಡಿಗರ ಕಲಾಕೃತಿ ಎಂಬ ಹೆಮ್ಮೆ ನಮಗೆ ಮೂಡ 
ದಿರದು, ಆದ್ದರಿಂದ ಆಸಕ್ತಿ ಮೂಡಿಸುತ್ತದೆ, ನಷ್ಟ 
ವಾಗುತ್ತಿರುವ ಈ ಶಿಲ್ಪಾಕೃತಿಯ ಕಡೆಗೆ ಇತಿಹಾಸಕಾರರು 
ವಿಶೇಷವಾಗಿ ಕನ್ನಡ ಶಿಲ್ಪಕಲೆಯ ಅಭ್ಯಾಸಿಗರು ಲಕ್ಷ್ಮ 
ಕೊಡದಿದ್ದರೆ ಸುಂದರವಾದ ಒಂದು ಸಾಂಸ್ಕೃತಿಕ ಸ್ಮಾರಕ 
ವನ್ನು ನಾವು ಕಳೆದುಕೊಂಡಂತಾದೀತು. 


